ಡಾ| ಕೆ.ಜಿ. ವಸಂತಮಾಧವ 


ಹದಿನೇಳನೇ ಶತಮಾನದ ಗಂಗೊಳ್ಳಿಯ ಆರ್ಥಿಕ ಮತ್ತು ಧಾರ್ಮಿಕ 


ಚಟುವಟಿಕೆಗಳ ಆಕರಗಳು 


ದಕ್ಷಿಣ ಕನ್ನಡ ಜಿಲ್ಲೆಯ ಪಂಚಗಂಗಾವಳಿಯ 
ನದಿಮುಖದಲ್ಲಿದೆ ಗಂಗೊಳ್ಳಿ (ಗಂಗಾವಳಿ ಅಥವಾ 
ಪೋರ್ತುಗೀಜರ ಕಂಬೊಳಿಯಮ್‌). ಈ ಸ್ಥಳದ 
ಆರ್ಥಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ತಿಳಿ 
ಸುವ ಕೆಲವು ದಾಖಲೆಗಳಿವೆ. ಈ ದಾಖಲೆಗಳಲ್ಲಿ 
ಮುಖ್ಯವಾಗಿ ಗಮನಿಸವಂಥಾದ್ದು. ಪೋರ್ತುಗೀಜ 
ಭಾಷೆಯ ಆಕರಗಳು. ಪಣಜಿಯ ಪತ್ರಾಗಾರದಲ್ಲಿರು 
ತ್ತವೆ. ಕನ್ನಡ ಭಾಷೆಯ ಪತ್ರಗಳು ಇಲ್ಲಿಯೇ _ ಸಿಕ್ಕಿದ 
ಕಡತಗಳು ಮತ್ತು ಶಾಸನಗಳು. ಇವುಗಳಲ್ಲಿ ತಿಳಿಸಿದ 
ಗೊಂಗೊಳ್ಳಿಯ ಆರ್ಥಿಕ ಮತ್ತು ಧಾರ್ಮಿಕಚಟುವಟಿಕೆ 
ಗಳೂ 17ನೇಯ ಶತಮಾನಕ್ಕೆ "ಸೀಮಿತವಾಗಿದೆ. 


ಪೋರ್ತುಗೀಜ ಆಕರಗಳು 


ಪೋರ್ತುಗೀಜ ಆಕರಗಳಲ್ಲಿ ಮುಖ್ಯವಾದವುಗಳು 
ಯಾವುದೆಂದರೆ ಆ ಭಾಷೆಯ "ಪತ್ರಗಳು, ಗೋವೆಯ 
ವೈಸರಾಯ ಕೊಂಡಿಲಿನ್‌ಹಾರೆನ್‌ ದಿನಚರಿ ಮತ್ತು 
ಇತಿಹಾಸಗ್ರಂಥಗಳಾದ "ಏಷ್ಯಾದ ಪೋರ್ತುಗೀಜಾ' 
ಹಾಗೂ *ಕೊನ್‌ಕ್ವಿಷ್ಟಾ ಸ್ಟಿರಿಚ್ಕುಯಲ್‌ ಡಿ ಒರಿಯಂ 
ಟ' ಮೇಲೆ ತಿಳಿಸಿದ ಇತಿಹಾಸ ಗ್ರಂಥಗಳನ್ನು ಬರೆದ 
ವರು ಫೆರಿಯಾ ಸೋಜಾ ಮತ್ತು ಪಾವುಲ್‌ ದಾ 
ತ್ರಿನಾದಾದಿ. ಈ ಆಕರಗಳಲ್ಲಿರುವ ಗಂಗೊಳ್ಳಿಯ 
ಕುರಿತಾಗಿ ತಿಳಿಸಿದ ವಿಷಯಗಳನ್ನು ಫಾದರ್‌ ಹೆರಾಸ್‌ 
ಮತ್ತು ಡಾ। ಬಿ.ಎಸ್‌. ಶಾಸ್ತ್ರಿಯವರು ಬೆಳಕಿಗೆ 
ತಂದಿದ್ದಾರೆ. 

ಗಂಗೊಳ್ಳಿಯ ಹೊನ್ನೆಕಂಬಳಿಯ ರಾಜ್ಯದಲ್ಲಿದಯ 
ಸಣ್ಣವ್ಕಾಪ ಪಾರ. ಕೇಂದ್ರವೆಂದು ಪೋರ್ತು ಗೀಜ ಇತಿಹಾ 
ಸಗಾರ ಫೆರಿಯಾ ಸೋಜಾ ತನ್ನ ಗ್ರಂಥದಲ್ಲಿ ತಿಳಿಸಿ 
ದ್ದಾನೆ. ಇಲ್ಲಿಯೇ ಹೊನ್ನೆ ಕಂಬಳಿಯವರು ಒಂದು 
ಸಣ್ಣ ಕೋಟೆಯನ್ನು ಸಟ್ಟಿದ್ದರು ಎಂದು ಇವನು ತಿಳಿ 
ಸಿದ್ದು ಗಮನಾರ್ಹ ಪೋರ್ತುಗೀಜ - ಸ್ಟೇನ್‌ 
ದೊರಗಳೂ ಗೋವೆಯಲ್ಲಿರುವ ವೈಸರಾಯರಿಗೆ ಬರೆದ 
ಪತ್ರಗಳಲ್ಲಿ ಪೋರ್ತುಗೀಜರ ಹಿತಾಸಕ್ತಿಗೆ ಕಾರಣವಾ 
ಗಿದೆ. ಬಸ್ರೂರಿನ ವ್ಯಾಪಾರಸ್ಥರಲ್ಲಿದ್ದ ಈ ಸ್ಥಳವನ್ನು 


೧೧೪ 


` ಗತಿಗಳ ವಿ 


ಪೋರ್ತುಗೀಜರು ರಾಜಕೀಯಲಾಭಗಳಿಸುವ ಉದ್ದೇಶ 
ದಿಂದ ಹೇಗೆ ಪಡೆದುಕೊಂಡರು, ಇತ್ಯಾ ದಿಗಳ ವಿವರಣೆಗ 
ಳಿವೆ. ಈ ದಾಖಲೆಯ ಪತ್ರಗಳು ರೆಮಿಟ್ಟ ಡೊಸ್‌ ಇಂಡಿಯ 
ಮತ್ತು ಪಿಸ್ಸುರ್ಲೆ ನರ ಸಂಪಾದಿಸಿದ "'ಅಸೆಂಟೊದಲ್ಲಿವೆ. 
ಪೋರ್ತುಗೀಜ ನಾವಿಕ ಗಂಗೊಳ್ಳಿಗೆ ಬಂದು ಅಲ್ಲಿನ ತಿ 
ಚಾರ ವೈಸ್‌ ರಾಯನಿಗೆ ತಿಳಿಸಿದ ಪತ್ರವು ಗಮ 
ನಾರ್ಹವಾಗಿದೆ. ಪರಿಸ್ಥಿತಿಯನ್ನು ಸರಿಯಾಗಿ ವೀಕ್ಷಿಸಿದ 
ಪೋರ್ತುಗೀಜ ನೌಕಾದಳಪತಿ ಮೆವೇಜಸ್‌ 16 ಜನವರಿ 
1650ರಲ್ಲಿ ಬರೆದಪತ್ರದಂತೆ “ಸುಂದರ ಮನೋಹರ 
ವಾದ ಗಂಗೊಳ್ಳಿ ದ್ವೀಪವು (ಪರ್ಯಾಯ ದ್ವೀಪವು), 
ಭತ್ತ ಮತ್ತು ತೆಂಗು ತಾಳೆ ಮರಗಳಿಂದ “ತುಂಬಿದೆ. 
ಸ್ಥಳದಲ್ಲಿ 20,000 ಚೀಲ ಅಕ್ಕಿ ಉತ್ಪನ್ನವಾಗು 
ತ್ತದೆ. ಈ ಸ್ಥಳವು ನಮ್ಮ ವಶವಾದೂಡನೆ. 1500 
ಖಂಡಿಮೆಣಸು ಮತ್ತು ಇತರ ಹಣ ತರುವ ಬೆಳೆಗ 
ಳನ್ನು ಬೆಳೆಸಿ ಲಾಭ ಪಡೆಯಬಹುದು. ಕಬ್ಬಿಣ 
ಮತ್ತು ಇನ್ನಿತರಖನಿಜ ಸಂಪತ್ತು ಇಲ್ಲಿನ ಒಳನಾಡಿನಲ್ಲಿ 
ಸಿಗುತ್ತದೆ. ಗಂಗೊಳ್ಳಿಯಲ್ಲಿ "ನುರಿತ. ನಾವಿಕರಿದ್ದಾರೆ. 
ಇವರನ್ನು ಫೋತರ್ತು ಗೀಜ ಸೌಕಾದಳದಲ್ಲಿ ಸೇರಿಸಿ 
ಕೊಂಡರೆ ಮುಲಬಾರು ಸಮುದ್ರಗಳ್ಳರಿಂದ ಗಂಗೊಳ್ಳಿ 
ಯಲ್ಲಿ ಪೋರ್ತುಗೀಸರ ಸ್ಥಾನವನ್ನು ಭದ್ರಗೊಳಿಸ 
ಬಹುದು. ಇಲ್ಲಿನ ವ್ಯಾಪಾರದ ಹಿಡಿತವನ್ನು ಮಾಡಿ 
ಕೊಂಡರೆ ಹತ್ತುಸಾವಿರ " ಸಾ ಮಿಕಿದ ಲಾಭ 
ವನ್ನು ಪ್ರತಿವರ್ಷ ಡೆಯಬಹುದು. ಆದರಿಂದ 
ಪೊರ್ತುಗೀಜರು ಹೆಚ್ಚಿನ ಖರ್ಚು ಮಾಡದೆ ರಾಜ 
ಕೀಯ ನಿಪುಣತೆ ಉಪಯೋಗಿಸಿ ಈ ಪ್ರದೇಶ 


` ಪಡೆಯ ಬೇಕು". 


ಗಂಗೋಳ್ಳಿಯನ್ನು ಪೋರ್ತುಗೀಜರು 
ಕರ್ನಾಟಕದ ರಾಜಕೀಯ ಅಭದ್ರತೆಯ ಲಾಭ ಪಡೆದು 
ಬಸ್ರೂರಿನ ವರ್ತಕರಿಂದ ಪಡೆದು ಕೊಂಡದ್ದು, ಇದನ್ನು 
ಇವರು ದ್ವೀಪಮಾಡಲು ಯತ್ನಿಸಿ, ಪ್ರಕೃತಿಯ ವಿಕೋ 
ಪದಿಂದ ವಿಫಲವಾದದ್ದು ಕೈಸ್ತ ಜನರನ್ನು ಇಲ್ಲಿಗೆ 
ತರಿಸಿ, ಸ್ಥಳೀಯರ ಮತ್ತು ಕೆಳದಿವೀರಭದ್ರನ ವಿರೋಧ 


ಇತಿಹಾಸ ದರ್ಶನ 


, ಸಾಧಿಸಲು 


ವನ್ನು ಕಟ್ಟಕೊಂಡದ್ದು. ಶಿವಪ್ಪನಾಯಕನು ಗಂಗೊಳ್ಳಿ 
ಯಿಂದ ಪೋರ್ತುಗೀಜರನ್ನು ಓದಿಸಿದ್ದು, ನಂತರ ಕೆಳದಿ 
ಕಿರಿಯ ವೆಂಟಪ್ಪನಾಯಕನು ಪೋರ್ತುಗೀಜರಿಗೆ ಇಲ್ಲಿ 


ವ್ಯಾಪಾರಮಾಡಲು ಅವಕಾಶ ಮಾಡಿಕೊಟ್ಟು ಕೊನೆಗೆ ` 


ಕೆಳದಿ ಸೋಮಶೇಖರ ನಾಯಕನು ಗಂಗೊಳ್ಳಿಯನ್ನು 


ಪೋರ್ತುಗೀಜರಿಂದ ಕಸಿದು ಹ ಇದನ್ನೆಲ್ಲ 
ಕೆಲವು ಪೋರ್ತುಗೀಜ ಖಲೆಗಳು” ೧1630- 
1668) 


ತಿಳಿಸಿವೆ.” ನ ಲವು ಪೋರ್ತುಗೀಜ 
ಗನ (ಪಸುರ್ಲೇನರ್‌ ಸಂಪಾದಿಸಿ ವ್ಯಾಖ್ಯಾನಿ 
ಸರು ॥ ಆರ್ಥಿಕ ಸಾಧನೆಗ 
ಸಿವ. ಉದಾಃ ಕ್ರಿಶ. 1632ರ ದಾಖಲೆಯ 
ತೆ ಗಂಗೊಳ್ಳಿಯವಾರ್ಷಿಕ ಉತ್ಪನ್ನ 5,000- 
ಇದುದ್ದನ್ನು 50, 000 ದಿಂದ 
57,140 ಸರಃ ಫಿಯನ್‌ ನಷ್ಟು ಹುಟ್ಟಿಸಬಹುದು. 
ಗಂಗೊಳಿ ಳ್ಲಿಯಲ್ಲಿ 20,000 ಚೀಲ ಜಿರಸಾಲ J 
ಅಕ್ಕಿ ಬೆಳೆಯುತ್ತದೆ. ಇದನ್ನು ಇಲ್ಲಿಂದ ಪ್ರತಿ ವಷ 

ತೆಗದು ಕೊಂಡರೆ ಪೋರ್ತುಗೀಜರಿಗೆ ಸೋವೆಯಲ್ಲಿ 
ಆಹಾರದ ಸಮಸ್ಯೆ ಇರುವುದಿಲ್ಲ್‌. ಇಷ್ಟಲ್ಲದೆ ಇನ್ನಿತರ 
ತೋಟದ ಬೆಳೆಗಳಾದ ತೆವೆಗು ಕಬ್ಬು, ಅನಾನಸು 
ಕ್ರಷಿ ಮಾಡಿಸಿ ಇನ್ನಷ್ಟು ಲಾಭ ಪಡೆಯುವ ಸಾಧ್ಯತೆ 
ಇದೆ, ಎಂದು ಪೋರ್ತುಗೀಜರು ಮನಗಂಡಿದ್ದರು 
ಗಂಗೊಳ್ಳಿಯ ರೇವು ಆಗಲು ಕೆಲವು ಕುಂದುಕೊರೆಗ 
ಳನ್ನು ಮನಗಂಡು ಇದನ್ನು ನಿವಾರಿಸಲು ಕೆಲವು 
ಕ್ರಮಗಳನ್ನು ಪೋರ್ತುಗೀಜರು  ಆಲೋಚಿಸಿದ್ದರೆಂದು 
ಇವರ. ಕೆಲವು ದಾಖಲೆಗಳು ತಿಳಿಸಿವೆ. ಉದಾ: 
ಏಪ್ರಿಲ್‌ 26 - 1636ರ ವೈಸ್‌ರಾಯರ ಸಲಹಾಸಮಿ 
ತಿಯ ವರದಿಯಂತೆ ಗಂಗೊಳ್ಳಿ ನದಿ ಸುಮುದ್ರವನ್ನು 
ಸೇರುವ ಭಾಗ ಪ್ರತೀವರ್ಷ "ಇಲ್ಲಿ ಈಗ ಕುಂದಾಪು 
ರದ ಕೋಟೆ ಇದೆ) ಹೊಯಿಗೆ ತುಂಬುತ್ತಾ ಹೋಗು 
ತ್ತದೆ. ದೊಡ್ಡ ದೊಡ್ಡ ಹಡಗುಗಳು ಇಲ್ಲಿಗೆ ಬರಲಾಗು 
ವುದಿಲ್ಲ. ಬಂದ ಹಡಗುಗಳಿಗೆ ರಕ್ಷಣೆ ಇಲ್ಲ ಆದುದ 


ರಿಂದ ರೇವು ಸ್ಥಳವನ್ನು 1 ಮೈಲು ಉತ್ತರದ 
ಸಮುದ್ರ ಕನಾರೆಯಲ್ಲಿ ಸ್ಥಾಪಿಸಬಹುದು ಇದನ್ನ 


ಸಮುದ್ರದ ದಲ್ಲಿ ಕಾಪುಗೋಡೆಕಟ್ಟ ಬೇಕು. 
ಇಲ್ಲಿ ಕೋಟಿ ಕಟ್ಟಿಸಿದರೆ "ಪೋರ್ತುಗೀಜರಿಗೆ ಉತ್ತಮ 
ರಕ್ಷಣೆ ಕವ “ಆದರೆ ತ್‌ ನಡೆಸಲು ವಿಪ 
7ಗಂಗ್ಗೊಳ್ಳಿಯನ್ನು ದ್ವೀಪ 


ಇತಿಹಾಸ ದರ್ಶನ 


ಗಂಡದ್ದು ಈ ಎಲ್ಲ ವಿಃ ಚಾರಗಳನ್ನು ಇವರ ಕೆಲವು ಹಾಕ್‌) 
ಲೆಗಳು ತಿಳಿಸಿವೆ. ಗಂಗೊಳ್ಳಿಯಲ್ಲಿ 'ರೇವಿನಲ್ಲಿ ಆಗಾಗ ನ 
ಯುತಿದ್ದ ಭೀಕರ ಬಿರುಗಾಳಿ ಮತ್ತು ಅವರಿಂದಾದ ನಷ್ಟದ 
ಬಗೆಗೂ ಕೆಲವು ಪೋರ್ತುಗೀಜ "ದಾಖಲೆಗಳು ತಿಳಿಸಿ 
ಉದಾ 1652 ಮೇ ತಿಂಗಳಲ್ಲಿ ಗಂಗೊಳ್ಳಿ ಭಷ 
ಬಿರುಗಾಳಿ ಎದ್ದು ಪೋರ್ತುಗೀಜರು " ನೌಕೆಗಳನ್ನು 
ನಾಶಮಾಡಿತು. ಆಗಸ್‌ ಸ್‌ ತಿಂಗಳಲ್ಲಿ ಎದ್ದ ಬಿರುಗಾಳಿ 
ಯಿಂದ ಪೋರ್ತುಗೀಜ ನೌಕೆಗೆ: ಗಂಗೊಳ್ಳಿ . ನದಿ 
ಮುಖವನ್ನು ದಾಟಿ ಬರಲಾಗಲಿಲ್ಲಕೆ. 'ಆದರೂ 
1651ರವರೆಗೆ ಗಂಗೊಳ್ಳಿಯಲ್ಲಿ ಕರಿಮೆಣಸು ಮತ್ತು 
ಅಕ್ಕಿ ವಿಪುಲವಾಗಿ ಪೋರ್ಶುಗೀಜರಿಗೆ ದೊರಕುತಿದ್ದವು, 
ಎಂದು ಗೋವೆಯ ವೈಸರಾಯ ರಾಯಭಾರಿ 
ಅಂತೋನಿಯೂಕೊರೆಯಾನಿಗೆ ನೀಡಿದ ಸೂಚನೆಯಿಂದ 
ತಿಳಿದು ಬರುತ್ತದೆ." 

,. ಗಂಗೋಳ್ಳಿಯನ್ನು ಪೋರ್ತುಗೀಜರ ವಶ ಪಡಿಸಿ 
ಕೊಳ್ಳಲು ಪ್ರಮುಖ ಪಾತ್ರವಹಿಸಿದ ಗೋವೆಯ ವೈಸ 
ರಾಯ್‌ ಕೊಂಡಿಲಿನ್‌ ಹಾರೆಸ್‌, ತನ್ನ ದಿನಚರಿಯಲ್ಲಿ 
ಗಂಗೊಳ್ಳಿಯ ಆರ್ಥಿಕ ಸಾಧ್ಯತೆ ಮತ್ತು ಇಲ್ಲಿ 


ಧಾರ್ಮಿಕ ಚಟುವಟಿಕೆಗಳ ಕುರಿತಾಗಿ ಕೆಲವು" ಘಟನೆಗ 


ಳನ್ನು ತಸಿದ್ದಾರೆ. ಗಂಗೊಳ್ಳಿಯನ್ನು ದ್ವೀಪವನ್ನಾಗಿ 
ಪರಿವರ್ಶಿಸಿ ಅಲ್ಲಿ ಗೋವಾದಿಂದ ಕೈಸ್ತರನ್ನು ವಲಸೆ 
ತರುವ ಚೆ ಇವನ ವರದಿಯಲ್ಲಿ ತಿಳಿಸಿದೆ. 
ಇಷ್ಟಲ್ಲದೆ ಇಲ್ಲಿನ ಕೈಸ್ತ ಮತ್ತು ಸ್ಥಳೀಯರೋ ಳಗಾದ 
ಧಾರ್ಮಿಕ ಘರ್ಷಣೆ ಮತ್ತು ಅವುಗಳ ನಿ ನಿವಾರಣೆಯಾ 
ದದ್ದನ್ನು ತಿಳಿಸಿ ದ್ದೂ ಗಮನಾರ್ಹವಾಗಿದೆ. ಇವನ ವರ 
ದಿಯಂತೆ ಸ್ಥಳೀಯ' ತಾಂಡೇಲರು ಕೋಟೆಯಸಮಾಪದ 
ಚರ್ಚಿನಲ್ಲಿರುವ ಪವಿತ್ರ ಕ್ರಾಸನ್ನು ತೆಗೆದು ವೀರಭದ್ರ 
ನಾಯಕ ಫಗ ಒಯ್ದರು. ವಿತನದೆ ಧ್ಯ ಈ ಕ್ರಾಸನ್ನು 
ಜನರು ತಕ್ಷಣ ಸ ಸತ್ತುಹೊ ದರು. 
ದನ್ನು ತಿಳಿದ ವೀರಭದ್ರ ನಾಯಕನು ಕ್ರಾಸನ್ನು 
ಪುನಃ ಸಾಪಿಸುವಂತೆ ಅಜ್ಞಾಪಿಸಿದೆ. ನಂತರ 
ಲೀಯ ಹಿಂದುಗಳು ಕ್ರಾಸನ್ನು ಹೂವಿನಿಂದ ಅಲಂಕ 
ಸಿ ಅತ್ಮಂತ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು! 
ಪಾವುಲ್‌ದ ತ್ರಿನದಾದೆ ಗ್ರಂಥದಲ್ಲಿ ಗಂಗೊ 


೩ ME 
ಜೆ 
CY 

ಪ್ದ 

a, 


ಣ್ನ 

ಣ್ಯ 

el 
'ನಿ, 


ಆ 8೭ 


ಳ್ಲಿಯ ಪರಿಸರದಲ್ಲಾಗುತ್ತಿರುವ. ಬದಲಾವಣೆ ಮತ್ತು : 
ಇಲ್ಲಿ ಕೈಸ್ತ ಧರ್ಮ “ದ ಮಿಶನರಿಗಳ ಚಟುವಟಿಕೆಗಳ 
ವಿವರಣೆ ಗಳಿವೆ. ಇವರ ಅಭಿಪ್ರಾಯಪ್ರಕಾರೆ 
ಗಂಗೊಳ್ಳಿಯ ಅಳಿವೆಭಾಗವು ವರ್ಷ ಉರುಳಿದಂತೆ 
- ಹೊಯಿಗೆಯಿಂದ ತುಂಬುತ್ತಹೋಗುತ್ತದೆ. ಇಲ್ಲಿ 

೧೧೫ 


ನದಿಯ ಆಳ ಕಡಿಮೆಯಾಗುತ್ತಾಬಂದಂತೆ ಗಂಗೊಳ್ಳಿಯ 


ಇನ್ನೊಂ ದು ಬದಿ (ಉತ್ತರಕ್ಕೆ ಆಳ ಜಾಸ್ತಿಯಾಗುತ್ತದೆ. 


್ರ ಡ್ಡ ಹಾಗೂ ಭಾರವಾದ ಹಡಗುಗಳು ಭರತದ ಕಾಲ 
ದಲ್ಲಿ ಮಾತ್ರ ಅಳಿವೆ ದಾಟಿ ಬಸ್ರೂರಿನ ಕೋಟೆ ಮುಟ್ಟಲು 
ಸಾಧ್ಯ ಇಷ್ಟಲ್ಲದೆ, ಮಲಬಾರು ಕಡ ತಲುಗಳ್ಳರು ಗಂಗೊಳ್ಳಿ 
ಯ ಅಳಿವೆ ಪ್ರದೇಶವನ್ನು ಸುಲಭವಾಗಿ ಆಕ್ರಮಣಿ 
ಮಾಡಲು ಅಲ್ಲಿನ ಸನ್ನಿವೇಶ ಅನುಕೂಲವಾಗಿದೆ. ಈ 
ಸಂದಿಗ್ಧ ಸ್ಥಿತಿಯಲ್ಲಿ ಬಸ್ರೂರು ಕೋಟೆಯಿಂದ ಪೋರ್ತುಗೀ 
ಜರಿಗೆ ಯಾವಸಹಾಯವು ಮಾಡಲು ಆಗುವುದಿಲ್ಲ. ಇದ 
ರಿಂದಾಗಿ ಗಂಗೊಳ್ಳಿಯನ್ನು ವಶಪಡಿಸಿ ಕೋಟೆ ಕಟಿ 3ಿಕೊಂ 
ಡರ ಪೋರ್ತುಗೀಜರಿಗೆ ಅನುಕೂಲ” ಇವನ ವರದಿ 
ಯಲ್ಲಿ ಗಂಗೊಳ್ಳಿಯಲ್ಲಿ ಕೋಟೆಯ ಸಮಾಪವಿದ್ದ 
1000 ಪಗೋಡಾ ಉತ್ಪತ್ತಿ ಇರುವ ಶಿವ ದೇವಾಲ 
ಯವನ್ನು ಕೆಡವಿ ಪಾಸ್ಟಿಸ್ಕನ್‌ ಮಿಶನರಿಗಳು ಇಗರ್ಜಿ 
ಕಟ್ಟಿದ್ದನ್ನು ತಿಳಿಸಿದೆ. ಇದರಿಂದಾಗಿ ಸ್ಥಳೀಯ ಜನರ 
ವಿಠೋಧ್ಯವನ್ನು ಕೈಸ್ತ ಮಿಶನರಿಗಳು ಎದುರಿಸಬೆಜಾಗಿ 
ಬಂತು”. 


ಪಣಜಿಯ ಪತ್ರಗಾರದ ಕನ್ನಡಪತ್ರಗಳು 


ಈ ಪತ್ರಗಾರದಲ್ಲಿ ಕನ್ನಡ ಭಾಷೆಯ ದಾಖಲೆ 
ಗಳು ಗಂಗೊಳಿ ಗೆ ಸಂಬಂಧಿಸಿದ ಮೂರು ಇವೆ. 
ಒಂದನೇಯ ದಾಖಲೆ 1631 ಮಾರ್ಚ 7 ರಂದು 
ಕೆಳದಿಯ ಬಂಡಾಯಗಾರ ವೀರಪ್ಪ ನಾಯಕ ಮತ್ತು 
ಪೋರ್ತುಗೀಜ ವೈಸರಾಯ್‌ ಕೊಂಡಿ ಲಿನ್‌ಹಾರೊಸ್‌ 
ಮಾಡಿಕೊಂಡ ಒಪ್ಪಂದ. ಈ ಒಪ್ಪಂದದಲ್ಲಿ ಪೋರ್ತು 
ಗೀಜರಿಗೆ ವೀರಪ್ಪನು ಕೊಟ್ಟ ಗಂಗೊಳ್ಳಿ ಪರ್ಯಾಯ 
ದ್ವೀಪದ ಗಡಿಯನ್ನು ತಿಳಿ ಸಿದೆ. ಇದರಂತೆ ಗಂಗೂಲಿ 
ಮುಗುವಿನ ಗ್ರಾಮದ ಗಡಿ ಉತ್ತರಕ್ಕೆ ಮಾರಸಾಮಿ! 
ದೇವಾಲಯದವರಗ. ಈ ಪ್ರದೇಶ ದಲ್ಲಿ ಗುಹೇಶ್ವರ ರ್‌ 
ಮತ್ತು ಮಾರಸ್ತಾಮಿ ದೇವಾಲಯ ಗಳಿದ್ದುವೆಂದೂ' ಈ 
ದೇವಾಲಯದ ಉತ್ಪನ್ನವನ್ನು ಪೋರ್ತುಗೀಜರು 
ಮುಟ್ಟಬಾರದೆಂದು ಈ ದಾಖಲೆಯು ತಿಳಿಸಿದೆ. ಈ 
ದೇವಾಲಯಗಳಲ್ಲಿ ನಡೆದುಕೊಂಡು ಸ 
ಧಾರ್ಮಿಕ ಕಟ್ಟಳೆಗಳನ್ನು ಯಾವ ಆತಂಕವಿಲ್ಲದೆ ನಡೆಸಿ 
ಕೊಂಡುಬರಲು ಪೋರ್ತುಗೀಜರು ಅಡ್ಡಬರಬಾರದು 
ಇಲ್ಲಿನ ಜನರಿಗೆ ಅವರವರ ಜಾತಿ, ನೀತಿ ನಿಯಮಗ 
ಳನ್ನು ನಡೆದುಕೊಂಡು ಬರಲು ಆಸ್ಪದವಿರಬೇಕು. ಈ 
ಶರ್ತಗಳ ಮೇಲೆ ಗಂಗೊಳ್ಳಿಯಲ್ಲಿ ಪೋರ್ತುಗೀಜರಿಗೆ 
ಕೋಟಿ ಕಟ್ಟುವ ಅನುಮತಿಯನ್ನು 
ನಾಯಕ ನು 'ನೀಡಿದ್ದನೆಂದು ಈ ದಾಖಲೆಗಳ ಅಧ್ಯ 


೧೧೬ 


ಕೆಳದಿವೀರಪ್ಪ 


: ಯನದಿಂದ ತಿಳಿ ದುಬರುತ್ತದೆ. ಗಂಗೊಳ್ಳಿಯಿಂದ ಆಹಾರ 


ಧಾನ್ಮಗಳನ್ನು ಮಳಯಾಳದವರಿಗೆ ಕಳುಹಿಸಬಾರದು. 
ಬಸ್ರೂರಿನಿಂದ ಪೋರ್ತುಗೀಜರಿಗೆ 100 ಮುಡಿ ಅಕ್ಕಿ 
ಪ್ರತಿ “ವರ್ಷ ಸಲ್ಲಿಸಬೇಕು. ಕುಂದಾಪುರದಲ್ಲಿ ಕೋಟೆಯ 
ಸಮಾಪವಿದ್ದ ಪೋರ್ತುಗೀಜರಿಗಿದ್ದ ಭೂಮಿ ಮತ್ತು 
ತೆಂಗಿನ ತೋಟ ವೀರಪ್ಪನಿಗೆ ಬಿಟ್ಟು ಕೊಟ್ಟಿದ್ದರ ಪರಿ 
ಹಾರರ್ಥವಾಗಿ ಅವರಿಗೆ : ಗಂಗೊಳ್ಳಿಯ ಪರ್ಯಾಯ 
ದ್ವೀಪದ ಬಳಿ ಇರುವ ಇರುಮಿಗಳ ಉತ್ಪತ್ತಿಕೊಡ 
ಬೇಕು. ಇಲ್ಲಿ ಬೆಳೆದ ಕರಿಮೆಣಸನ್ನು ಪೋರ್ತುಗೀಜರು 
ಕಾಲಕಾಲದಲ್ಲಿದ್ದ  ಕ್ರಯದಂತ ತೆಗೆದುಕೊಳ್ಳಬೇಕು. 
ಆದರೆ ವೀರಪ್ಪನಿಂದ ಪೋರ್ತುಗೀಜರು ವರ್ಷಂಪ್ರತಿ 
ತೆಗೆದುಕೊಳ್ಳಬೇಕೆಂದು ಕಡ್ಡಾಯವಿರಬಾರದು. ಗಂಗೊ 
ಳ್ಲಿಯಲ್ಲಿ ತಡೆಹಿಡಿದು ನಿಲ್ಲಿಸಿದ ವೀರಭದ್ರನ ಎರಡು 
ಹಡಗುಗಳನ್ನು ವೀ ಪಿಗೆ ಕೊಡಬೇಕು. 
ಇಂದು ಪತ್ರವು ವೀರಪ್ಪ. 
ಗಂಗೊಳ್ಳೀಯವರಿಗೆ ಇತ್ತ ಹಾರಕ ಪತ್ರ, ಇದರ ಕಾಲ 
18 ಏಪ್ರಿಖ್‌ 1881, ಈ ಪಸಂ ಯ ಪತ್ರ ಗಂಗೊ 
$ ಕೊಡಲಾಗಿದೆ (ಗಡಿಗಳ 
ನ್ಲು ನಿರ್ಧರಿಸಿಕೊಟ್ಟದ್ದು) ಹ ರುಜನರು ಪೋರ್ತು 
ಗೀಜರಿಗೆ ವಿಧಯರಾಗಿ' ವಾಡಿಕೆಯಲ್ಲಿರುವ ಕಂದಾಯ 


` ವನು ಕೊಡಬೇಕು. ಫೋರ್ತುಗೀಜರಿಗೆ ಯಾರಾದರೂ 


ಅನ್ನಾಯವೆಸಗಿದರೆ ಅದರ ಬಗ್ಗೆ ತನಗೆ ದೂರು 
ಮುಂದೆ ಅಂತಹ ಅನ್ಯಾ ಯವಾಗ 
ಕೊಳ್ಳುವನೆಂದು ಹೇಳಿದ "ವೀರಪ್ಪನ 
ಭರವಸೆ ಈ ದಾಖ ಖಲೆಯಲ್ಲಿ ನಮೂದಿಸಲಾಗಿದೆ. 
ಆಸ್ಪಾನವರ್ತಕ ನಾರಾಯಣಮಲ್ಲನು ಗೋವೆಯ 
ವೈಸರಾಯಗೆ ಬರೆದ ಪತ್ರದಲ್ಲಿ ಗಂ ಗೊಳ್ಳಿ ಯಿಂದ ಕರಿ 
ಮೆಣಸು ಮತ್ತು ಅಕ್ಕಿ ಗೋಷೆಗೆ ಸಲ್ಲುಶಿತ್ತಂದು ತಿಳಿ 
ಸಿದೆ. ಕರಿಮೆಣಸಿನ ವ್ಯಾಪಾರದಲ್ಲಿ ಕಳದ ನಾಯಕ 
ಯಾವ ನಿರ್ಬಂಧವನ್ನು ಪೋರ್ತು ಗೀಜರಿಗೆ ಹೇರಲಿಲ್ಲ. 


ಆದರೆ ಗಂಗೊಳ್ಳಿ ಮತ್ತು ಕುಂದಾಪುರ ಕಡೆಗಳಲ್ಲಿ 
ಡಚ್ಚರು. ಪ್ರಬಲರಾಗಿ ಪೋರ್ತುಗೀಜ ವ್ಶಾ ಪಾರವನ್ನು 
ಹಾಳು ಗೆಡವಲು ಯತ್ನಿಸಿದರೆ ದು ಈ ಪತ್ರ ದಿಂದ. 


ತಿಳಿದು ಬರುತ್ತದೆ. ಈ ಪತ್ರವು ಗೋವೆಯ ವೈಸ 
ರಾಯಿ  ಅಂತೊನಿಯೊಡಿಮೆಲೊ ಡಿ ಕೆಸ್ಫೊಗೆ 26 
ನವೆಂಬರ್‌ 1674ರಲ್ಲಿ ಸಿಕ್ಕಿತು. 
ಕಡಿತ 

ಕೆಲವು ವ್ಯಕ್ತಿಗಳ ವಶವಿದ್ದ ಕಪ್ಪುವ್ನ 


ಡ್‌ 
[el 
ಮ ಶು ಮೆ 


ದಿಂದ ಬರೆದ ದಾಖಲೆ (ಕಡತ) ಗಳಲ್ಲಿ ಗಂಗೊಳ್ಳಿಯಲ್ಲಿ 


ಮಳಿಗೆ (ವ್ಯಾಪಾರಕೊಠಡಿ) ಇದದ್ದನ್ನು ಅಲ್ಲಿ, ಅಕ್ಕಿ, 
ಮೆಣಸು ಕಬ್ಬು, ಹೊಗೆಸೊಪು, ತೆಂಗಿನಕಾಯಿಗಳು 
ಘಟ್ಟದಿಂದ ಬರುತ್ತಿದ್ದುದ್ದನ್ನೂ ಬರುತ್ತಿರುವ ಸರಕುಗ ಳಿಗೆ 
ರಹದಾರಿ ಸುಂಕ ಹೇರುತ್ತಿರುವುದು ಉಲ್ಲೇಖವಾ ಗಿದೆ. 
ವ್ಯಾಪಾರಸ್ಸ ರಾಗಿದ್ದ ನೆಂದು 
ಇನ್ನು ಕೆಲವು ಸ, ತಿಳಿಸಿವೆ. ಇಲ್ಲಿನ ವ್ಯಾ ಪಾರ ಕಾಶೆ : 
ವಾಡದಿಂದ ಕೊಚ್ಚಿಯವರೆಗೂ, ಅರೇ ಬಿಯಾ ಮಸ್ಟತ್‌ 
ಮಾಲ್ಡೀವ್‌ ವರೆಗೆ 'ಹಬ್ಬಿ ತ್ತು, ಎಂದು ಕೆಲವು ಕಡಿತಳ' ಅಧ್ಯ 
ಯನದಿಂದ ತಿಳಿದುಬರು ಸಜೆ. ಇಲ್ಲ ಬೆಳೆಯುವ ಬೆಳೆಗ 
ಳನ್ನು ತಿಳಿಸಿದ ಕಡಿತ ದಿಂದ ಕೃಷಿಯು ಪ್ರಗತಿ 
ಪಥದಲ್ಲಿತ್ತೆಂದು ಅಭಿಪ್ರಾಯ ಪಡಬಹುದು 


ಶಾಸನಗಳು 
ಇಲ್ಲಿರುವ ಶಾಸನಗಳಲ್ಲಿ ಗಮನಿಸಬೇಕಾದುದು 
ಇಲ್ಲಿನ ಬ ಎದುರು ಇರುವ ಶಿಲಾಶಾಸನ. 


ಇದು ಪ್ರಕಟಿ ಟಿತವಾದಂತೆ ತೋರುವು ವುದಿಲ್ಲ. ಇದು ಶಕ 


1584 ಫ್ಲವಸಂವತ್ತರದ್ದು ಈಶಾಸನವು ಕೆಳದಿ 
ಭದ್ರಪ್ಪ ನಾಯಕನು ಜಯವರ್ಣ ಗ್ರಾಮದ ಗಣಪತಿ 


ಮಲ್ಯರ ಪೌತ್ರ, ಲ ಮಲ್ಕಯರ ಪುತ್ರ ನಾರಾ 
ಯಣ ಮಲ್ಯ ಇಸ್‌ ಗಂಗೊಳ್ಳಿಯಲ್ಲಿ. ಭೂದಾನ 
ಕೊಟ್ಟಿದ್ದನ್ನು ತಿಳಿಸಿದೆ. ಬಿಟ್ಟಭೂಮಿಯ ಬೆಲೆ ವರಹಗ 
ದ್ಯಾಣ 120. ಈ ಶಾಸನದ ವೈಶಿಷ್ಟವೇನೆಂದರೆ 
ಇಲ್ಲೆನ ನೈಸರ್ಗಿಕ ಅನಾಹುತವಾದ ಹೊಯಿಗೆ ಹಾದ 
ನಷ್ಟ, ಬೆಟ್ಟು ಮಾಡಿದ ನಷ್ಟ, ಉಪ್ಪು ನೀರು ಹಾದು 
ಕಳಿಯುವ "ನಷ್ಟಗಳ ವಿವರ” ತಿಳಿಯುತ್ತದೆ. ಭೂಹಿಡು 
ವಳಿ ಕ್ರಮದಲ್ಲೆ' ಗೇಣಿ, ತೆಂಗಿನ ಮರಗೇಣಿ ಪದ್ಧತಿ 
ಬಳಕೆಯಲ್ಲಿ ಬಂದಿತ್ತೆಂದು ಈ ಶಾಸನದಿಂದು ತಿಳಿದು 
ಕೊಳ್ಳಬಹುದು ನಷ್ಟ ಹೊಂದಿದ ಭೂ ಪ್ರದೇಶಗಳನ್ನು 
ಹೊಸಸಾಗುವಳಿ ಮಾಡಿ ಭೂಮಿ ಹೆಚ್ಚಿಸಿ ಫಲವನ್ನು 
ದಾನ ತೆಗೆದುಕೊಂಡವ ಪಡೆಯಬೇಕೆಂದು ಆಗಿನ ಸರ 
ಕಾರದ ಕ ಅಪೇಕ್ಟೆಯಾಗಿದ್ದಿತ್ತೆಂದು ಶಾಸನವು 
ಸೂಚಿಸಿದೆ. 

ಇದೇ ಮಠದ 
ಶಾಸನದಲ್ಲಿ ವಿಠಲನ ಮಲನ 


ಯಣ ಮಲ್ಕನು ಶಕ 1590ರಂದು (ಕ್ರಿಶ. 1668) 
ಇಲ್ಲಿಯೇ ವೆಂಕಟರಮಣ ರ್ತಿ ಸ್ಥಾಪಿಸಿದ್ದು 


ತಿಳಿದು ಬರುತ್ತದೆ. 
ಈ ಮಠದಲ್ಲಿರುವ ತಾಮ್ರಶಾಸನವು (ಶಕ 


1596 ಕ್ರಿಶ. 1671) ನಾರಾಯಣ ಮಲ್ಲನು 
ಗಂಗೊಳ್ಳಯಲ್ಲಿ ಕಟ್ಟಿಸಿದ ವೆಂಕಟೇಶ್ವರ ದೇವರ ವೆಚ್ಚಕ್ಕೆ 


ಇತಿಹಾಸ ದರ್ಶನ 


ಸೇನಾಪುರ ಮತ್ತು ಕಟಕೆ ಗ್ರಾಮಗಳಲ್ಲಿರುವ 9೦ವರಹ 
ಉತ್ಪತ್ತಿ ಬರುವ ಭೂಮಿಗಳನ್ನು ಕೆಳದಿ ಚೆನ್ನಮಾ 
ಮ್ಮಾಜಿ ನೀದಿದ್ದು ತಿಳಿಸಿ ಇಲ್ಲಿ ಬಳ ;ಕೆಯಲ್ಲಿರುವ 
ತೆರಿಗೆಗಳಾದ, ಬಿಡಾರ, ಸಿದ್ದಾಯಗಳನ್ನು ಆಗಿಂದಾಗ್ಗೆ 
ಪರಿಷ್ಕರಿಸುತ್ತಿ ದ್ದ ರೆಂದೂ, ಭೂಮಿ ವರ್ಗಗಳನ್ನು 
ಸ್ತ್ರೀಯರು, ಸೆಟ್ಟರು, ಮಠ ಮತ್ತು ದೇವಸ್ಥಾನದವರು 
ಹೂಂದಿದ್ದರೆಂದೂ ಈ ಶಾಸನದಿಂದ ತಿಳಿದುಬರುತ್ತದೆ. 
ಈ ಶಾಸನದಲ್ಲಿ ತಿಳಿಸಿದ ಕಡಕೆ ಮಠ್ಕ ಕಲ್ಲು ಮಠ 
ಮತ್ತು ಹೆದ್ದಾರಿ ಮಠಗಳು ವೀರಶೈವ ಧಾರ್ಮಿಕಸಂಸ್ಟೆ 
ಗಳು ಕೊಟ್ಟಿ ಭೂದಾನ ಗ್ರಾಮದಲ್ಲಿರುವ ವಿಷ್ಣು 
ಮೂರ್ತಿ ದೇವಾಲಯ ಮತ್ತು ವೀರಶೈವ ಮಠಗಳ 


" ಧಾರ್ಮಿಕ ಕಟ್ಟಳೆಗಳಿಗೆ ಯಾವರೀಶಿಯ ಅಡ್ಡಿ ಆತಂಕ 


ಗಳನ್ನು ದಾನ ಪಡೆದವರು ಮಾಡ ಬಾರದು. ಗುತ್ತಿಗೆ 
ನಷ್ಟ, ಬೆಟ್ಟುಕೂಡಿದನಷ್ಟ  ಹೊಳೆಹರಿದ ನಷ್ಟಗಳ 
ಉಲ್ಲೇಖ ಈಶಾಸ ಸನದಲ್ಲೂ ಇವೆ. ಭೂಮಿ ಅಳತೆ 
ಮಾಡಲು *ಕಾಟಿ' ಎಂಬ ಕೋಲು ಬಳಕೆಯಲ್ಲಿದ್ದಿರ 
ಬೇಕು ಎಂದು ಈ ಶಾಸನದ ಅಧ್ಯ ಯನದಿಮದ 5೪ 
ದುಬರುತ್ತದೆ. ಇಲ್ಲಿ ಕೋಟಿ ಇದದ್ದು ಈ ಶಾಸನ 
ತಿಳಿಸಿದೆ. "ಕೊಡ ಲಾಡಿಯ ಶಕ 1603” ಕೌದ್ರಿ ಸಂವತ್ತ 


ರದ ಶಾಸನವು ಕೃಷ್ಣಯ್ಯನು ವೇಣುನದಿ ತೀರದಲ್ಲಿ 


ಕಟ್ಟಿದ ತ್ರಿಯಂಬಕೇಶ್ವರ ದೇವಾಲಯದ ವೆಚ್ಚಕ್ಕೆ ಕೆಳದಿ 
ಚೆನ್ನಮ್ಮಾಜಿಯು ಧರ್ಮ ಬಿಟ್ಟದ್ದನ್ನು ತಿಳಿಸಿದೆ. ಈ 
ಶಾಸನದಲ್ಲಿ ಗಂಗೊಳಿಯ ಬೇಲೇ ಸಮುದ್ರ ತೀರದಲ್ಲಿ 
ತೆಂಗಿನ ಸಕ್ತಿ ಹಾಕೆ ಫಲ ತೆಗೆದ್ದನ ಸಿ ಉಲ್ಲೇಖಿಸಿದ್ದು 
ಗಮನಾರ್ಹ 

ಇದೇ ಸಂವತ್ಸರದಲ್ಲಿ ರಾಮಪೈ '₹ ಹ 
ಗ್ರಾಮದಲ್ಲಿ (ಮೇಲ್‌ ಗಂಗೊಳ್ಳಿ) , ವೆಂಕಟೇಶ್ವರ 
ರನ್ನು ಸ್ಥಾಪಿಸಿ ಕೆಳದಿ ಚೆನ್ನಮ್ಮಾ ಒಜಿಯಿಂದ ಸ್ವಾಸ್ತಿ 
ದನು, ಎಂದು ಒಂದು ಶಾಸನ" ತಿಳಿಸಿದೆ. ಈ ಶಾಸ 
ದಲ್ಲಿ ನಾಗತಿಮ್ಮ ಚಕ್ರಮಠ (ಲಿಂಗಾಯತರ ಮಠ) 
ಮತ್ತು ಇನ್ನಿತರ ಭೂ ಹಿಡುವಳಿ ಹೊಂದಿದ್ದರೆಂದು 
ತಿಳಿಸಿದೆ. ಸ್ಥಾಸ್ತಿ ಬಿಟ್ಟ ಭೂಮಿಯನ್ನು ಸರಿಯಾಗಿ 
ವಿಂಗಡಿಸುತ್ತಿದ್ದರೆಂದು ಈ ಶಾಸನವು ತಿಳಿಸಿದ್ದು ಗಮನಿ 
ಸುವಂಥಾದ್ದು. 


1 


iu of 
EE 


ಉಪಸಂಹಾರ | 
ಪೋರ್ತುಗೀಜ ಖಲೆಗಳ ಅಧ್ಯಯನದಿಂದ 
ಗಂಗೊಳ್ಳಿ ಯ ಭೌಗೆ ps ಸನ್ನಿವೇಶಗಳನ್ನು ಉಪ 


ಕೊಂಡು ಪೋರ್ತುಗೀಜರು ಇದನ್ನು ಕೃಷಿ 


ಯೋಗಿನಿ 
ಉತ್ಪನ್ನಗಳ ವ್ಯಾಪಾರ ಕೇಂದ್ರವನ್ನಾಗಿ ಮಾಡಲು 
ರ 


ಸುಜ 


ಪ್ರಯತ್ನಿಸಿ ಯಶಸ್ಸು ಪಡೆದರು ಇದನ್ನು ಸಾಧಿಸಲು 
ಇವರು. ಹಣ ತರುವ ಬೆಳೆಗಳಾದ ಕರಿಮೆಣಸು, ತೆಂಗಿನ 
ಕಾಯಿ ಮತ್ತು ಇನ್ನಿತರ ಬೆಳೆಗಳ ಸಾಗುವಳಿಗ ಳನ್ನು 
ಪ್ರೋತ್ಸಾಹಿಸಿದರು ತಮ್ಮ ವ್ಯಾಪಾರ ಭದ್ರತೆ ಯನ್ನು 
ಸಾಧಿಸಲು ಪೋರ್ತುಗೀಜರು ಇಲ್ಲಿ ಕೋಟೆ ಯನ್ನು ಕಟ್ಟೆ 
ದರು. ಆದರೆ ಗಂಗೊಳ್ಳಿಯನ್ನು ದ್ವೀಪವ ನ್ನಾಗಿ ಮಾಡಲು 
ಅಯಶಸ್ಸಿ ಸ್ವಿಯಾದರು. ಬಲ್ಲಿ ವ್ಯಾಪಾ ರವನ್ನು ವಿಸ್ತರಿಸಿದರು. 
ಧಾರ್ಮಿಕ ಜೀವನದಲ್ಲಿ ಪೋರ್ತು ಗೀಜರು ಕೋಮನ್‌ 
ಕೆಥಹೊಲಿಕ ಮತವ ಪ್ರಚಾರಕ್ಕೆ ಪ್ರೋತ್ಸಾಹಕೊಟ್ಟರು. ಆದರೆ 
ಇವರ ಕೈಸ್ತ ಧರ್ಮದ ಶಶ್ಧೆ ಎಷ್ಟು ಉಗ್ರವಾಗಿತ್ತೆಂದರೆ 
ಸ್ಥಳಿಯ ರನ್ನು ಮತ್ತು ನಲ್ಲ ಆಡ ಡಳಿತ” ನಡೆ ಸುತ್ತದ್ದ 
34ಎ ನಾಯಕ ರನ್ನು ಅವರು ರೇಗಿಸಿದ್ದು ಇವರ 
ಹಿತಾಸಕ್ತಿಗೆ ಭಂಗವ ನ್ನುಂಟು ಮಾಡಿತು. 

ಕಾಗದ ಪತ್ರಗಳ ಆಕರಗಳು ಗಂಗೊಳ್ಳಿಯನ್ನು 
ಪೋರ್ತುಗೀಜರು. ಹೇಗೆ ವೀರಪ್ಪನಿಂದ ಪಡೆದರು 


ಮತ್ತು ಇಲ್ಲಿ ಕರಿಮೆಣಸಿನ ವ್ಯಾಪಾರ ವೃದ್ಧಿಯಾಯಿತು 
ಮತ್ತು ಇವರ ವ್ಯಾಪಾರ ಹಿತಾಸಕಿ ಕ್ರಿಗೆ ಡಚ್ಚರು ಭಂಗ ಪಡಿ 
ಸಿದರು ಎಂದು ಶಿಕೆಸಿವೆ. ` 

ಕಡತಗಳಲ್ಲಿ ಗಂಗೊಳ್ಳಿಯ. ವ್ಯಾಪ ಪಾರ್ಕ, ಕ್ರಮ 
ಮತ್ತು ವ್ಯಾಪಾರದಲ್ಲಿ ನಿರತರಾದವರು ಇತ್ಯಾ ದಿಗಳ 
ವಿವರಗಳಿವೆ. ಶಾಸನಗಳಲ್ಲಿ ಗಂಗೊಳ್ಳಿಯಲ್ಲಿ ಗಾಡಸಾರ 
ಸ್ವತ ರಿಂದ ವೈಷ್ಣವ "ಪಂಥದ ಸಂಸ್ಥೆಗಳು ಬೆಳೆದು 
ಅರಸರಿಂದ ದಾನಪಡೆದು ಪ್ರಗತಿಹೊಂದಿದ್ದು ತಿಳಿಸಿವೆ. 


ಇಷ್ಟಲ್ಲದೆ ಇಲ್ಲಿನ ನೈಸರ್ಗಿತ ಅನಾಹುತಗಳು, ಭೂಹಿ 
ಡುವಳಿ ಕ್ರಮ ಮತ್ತು ತೆರಿಗೆ ಪದ್ಧಶಿಗಳ ಮೇಲೆ 
ಶಾಸನಗಳು ಕ್ಷಕಿರಣ ಬೀರಿದ್ದು ಗಮನಾರ್ಹವಾಗಿವೆ. 
ಈ ಎಲ್ಲಾ ಆಕರಗಳಲ್ಲೂ ಇಲ್ಲಿನ ಜನರ ಧಾರ್ಮಿಕ 
ಸೌಹಾರ್ದತೆ ವ್ಯಕ್ತವ ವಾಗಿದೆ. 


ಈ ಲೇಖನ ರಚಿಸಲು ಸಹಕರಿಸಿದವರು 


1. ದಿ/ ಡಾ| ಬಿ.ಎಸ್‌. ಶಾಸ್ತ್ರಿ, 2. ಡಾ ಪಿ.ಪಿ. 


4. ಕೋಟಾ ಪದ್ಮ ಸಾಥ ನಾಯಕ, ಇವರಿಗೆ ಲೇಖಕನ ತ. 


ಎಂಬು ಹು ಹದಯ ಪ 
ಲ 


ಶಿರೋಡಕರ್‌, 3. ದ ಸೇನಾಪುರ ನರಸಿಂಹ 
ಕೃತಜ್ಞತೆಗಳು 
1 ಣ್‌ 


ಜ್‌ ಫ್‌ 
ಆಚಾರ್ಯ 4 


ಆ 


a 


¥ 


೧೧೮ 1632ರಲ್ಲಿ ಪೊರ್ತುಗೀಜರು ರಚಿಸಿದ ಗಂಗೊಳ್ಳಿಯ ಬಂದರಿನ ಚಿತ್ರ ಇತಿಹಾಸ ದರ್ಶನ 


ಆಸಿ 


ಅಡಿ ಟಿಪ್ಪಣಿಗಳು 


- ಹೆರಾಸ್‌, ಹೆನ್ರಿ, "“ಅರವೀಡು ಡೈನಾಸ್ಟಿ'' ೧. 190 

2. ನೋಡಿ ಬಿ.ಎಸ್‌. ಶಾಸ್ತ್ರಿ ಕೆಳದಿ ಅರಸರು ಹಾಗೂ ಪೋರ್ತುಗೀಜರು ಪು. 49-50 

3. ಹೆರಾಸೆ - "The expansion of wars of Venkatappa Nayaka of Ikkeri" Indian Historical 
Record Commission Xl 1928 ೧-112 
ನೋಡಿ, ಕೆ.ಜಿ. ವಸಂತವಾಧವ “ಗಂಗೊಳ್ಳಿಯ ಕೋಟೆ”” “ಅಮೃತ” ಬೆಂಗಳೂರು (1971ರ ಪು. 41 

4. ಶಾಸ್ತ್ರಿ - ಅದೇ ಗ್ರಂಥ 

5. Assentos, | P. 513, 1016 Il, ೧, 79-83, 202-204, ಬಿ.ಎಸ್‌. ಶಾಸ್ತ್ರಿ - ಅದೇ ಗ್ರಂಥ 52-74, 85, 87, 
92, 98, 124 

6. Assentos | 555-6; ಶಾಸ್ತ್ರಿ - The Portugese in Kanara 1478- 1763 ಬೊಂಬಾಯಿ 
ವಿಶ್ವವಿದ್ಯಾಲಯ 1969 ಪಿ.ಎಚ್‌.ಡಿ. ಪ್ರಬಂಧ, ಅಪ್ರಕಟಿತ, ಪ್ರ 179 

7. ಶಾಸ್ತ್ರಿ - “ಕೆಳದಿ ಅರಸರು' ಪ್ರ. 68-71 

8. ಅದೇ, ಪು. 52 ಈ ಕಾಲುವೆಯ ಅವಶೇಷ ಕಿರಿ ಮಂಜೇಶ್ವರದ 1/2ಮೈಲು ದಕ್ಷಿಣದಲ್ಲಿ ನೋಡಬಹುದು - 


9. ಶಾಸ್ತ್ರ, ಪು 87-89 

10. ಅದೇ ಪ್ರ 85 

11. ಶಾಸ್ತ್ರಿ - The Portugese in Kanara -P. 179 ಇದೇ ಲೇಖಕರ -The Studies in 
Indo-Portugese History (Bangalore - 1981) P-230 

12. ಶಾಸ್ತ್ರಿ - ಕೆಳದಿಯ ಆರಸರು ಹಾಗೂ ಪೋರ್ತುಗೀಜರು ಪು 489-49; Studies in Indo- -Portugese 
History P. 224. ಆದರೆ ಈ ಘಟನೆಯನ್ನು ಪೋರ್ತುಗೀಜರು ದಾಖಲೆಗಳಲ್ಲಿ ತಿಳಿಸಿಲ್ಲ 

13. ಮಾರಸ್ವಾಮಿ ಎಂದರೆ ಮಹಾವರಾಹಸ್ವಾಮಿ ದೇ ವಸ್ಥಾನ ಕರಾವಳಿಯು ಕರ್ನಾಟಕದಲ್ಲಿರುವ ವರಾಹ 
ದೇವಾಲಯಗಳಲ್ಲಿ ಇದು ಪ್ರಮುಖ ಈ “ದೇವಾಲಯದ ಇತಹಾಸ 12ನೇಯ ಶತಮಾನದಿಂದ ಆರಂಭವಾಗುತ್ತದೆ. 

14. ನ ದೇವಾಲಯ ಗುಜ್ಜಾ ಗ್ರಾಮದಲ್ಲಿದೆ. ಈ ದೇವಾಲಯದ ಧಾರ್ಮಿಕ ಕಟ್ಟಳೆಗಳಿಗೆ ವಿಜಯನಗರ 

ರಸರು" ಭೂದಾನ ನೀಡಿ ಸಹಾಯ ಮಾಡಿದ್ದರೆಂದು ಇಲ್ಲಿಗೆ ಸಿಕ್ಕಿದ ಕೆಲವು ಶಾಸನಗಳು ತಿಳಿಸಿವೆ. 

15. paved ಭದ್ರಪ್ಪನಾಯಕನ ರಾಯಭಾರ ಮಲ್ಲಪ್ಪ 'ಮಲ್ಕನ ಸಹೋದರನು ಮುಂಡೆ ಕೆಳದಿ 
ರಾಜ್ಯದಲ್ಲಿ ಶಾಂತಿ ಸ್ಥಾಪಿಸಲು ನಾರಾಯಣ ಮಲ ನು ಕೆಳದಿ ನಾಯಕನಿಗೆ ತುಂಬಾ ಸಹಕರಿಸಿದನು. ನೋಡಿ 
Foster, English, “Factories i in India 1661 -64 P. 349 

16. ಈ ಶಾಸನದ ಫೋಟೊವನ್ನು ಕೋಟಾ ಪದ, ನಾಭ ನಾಯಕರು ತೆಗದು ಕೊಟ್ಟು ಸಹಕರಿಸಿದ್ದಾರೆ ಶಾಸನದ 
ಪಾಠ ದಿ॥ ಸೇನಾಪುರ ನರಸಿಂಹ ಆಚಾರ್ಯರ. ಮುಖಾಂತರ ಸಿಕಿದೆ 

17. ಈ ಶಾಸನವು ಶ್ರೀ ಅಚ್ಚು ್ಯತಹೆಬ್ಬಾರರ ಕೃಪೆಯಿಂದ ಸಿಕ್ಕಿದೆ ಶಾಸನದ ಪಾಠವನ್ನು ವಸಂತಶೆಟ್ಟರು ಪ್ರಕಟಿಸಿ ಸಿದ್ದಾರೆ 
Quarterly Jourhal of the Mythic Society, July 1987, P. 162- 3 

18. ರಾಮ ಪೈ ಕೆಳದಿ ವೀರಭದ್ರ-ಶಿವಪ್ಪ ನಾಯಕರ ಕಾಲದಲ್ಲಿ ಗೋವೆಯಲ್ಲಿ ಈ ಅರಸುಗಳ ರಾಯಭಾರಿಯಾಗಿ 
ಸೇವೆಸಲ್ಲಿಸಿದ್ದು ನೋಡಿ ಬಿ.ಎಸ್‌. ಶಾಸ್ತ್ರಿ - ಕೆಳದಿಯ ಅರಸರು ಹಾಗೂ ಪೋರ್ತುಗೀಜರು ಪು. 74- 97 


ಇತಿಹಾಸ ದರ್ಶನ ೧೧೯ 


